ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ತೋಟಗಾರಿಕ ಬೆಳೆಗಳ ಕುರಿತು 
ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕೇತು :- 


153 (270) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಮಂಡ್ಯ ಜಿಲ್ಲೆ ನಾಗಮಂಗಲ ಮತ್ತು ಪಾಂಡವಪುರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಹಣ್ಣು, ತರಕಾರಿ 
ಮತ್ತು ಹೂ ಬೆಳೆಯುವಂತಹ ತಾಲ್ಲೂಕುಗಳು ಯಾವುವು ; ಈ ತಾಲ್ಲೂಕುಗಳಲ್ಲಿ ಅಥವಾ ಹೋಬಳಿ 
ಕೇಂದ್ರಗಳಲ್ಲಿ ಕೋಲ್ಡ್‌ ಸ್ಫ್ಕೋರೇಜ್‌ ಘಟಕ ಸ್ಥಾಪಿಸುವ ಅವಶ್ಯಕತೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಬೆಳೆಯುವ ಹಣ್ಣು ಮತ್ತು ತರಕಾರಿಗಳನ್ನು ಸಂರಕ್ಷಿಸಲು ಕೋಲ್ತ್‌ 
ಸ್ಫೋರೇಜ್‌ ಫಘಟಿಕ ಸ್ಥಾಪಿಸುವ ಉದ್ದೇಶ ಸರ್ಕಾರದ ಮುಂದೆ ಇದೆಯೇ; 


(ae 


ಕೇಂದ್ರಗಳಲ್ಲಿ ಈಘಟಕಗಳನ್ನುಸ್ಮಾಪಿಸಲುಸ್ಮಳಆಯ್ತೆ ಮಾಡಲಾಗಿದೆ; ಫಘಟಿಕ ಸ್ಥಾಪನೆ ಮಾಡಲು 
ಮಂಜೂರಾಗಿರುವ ಅನುದಾನವೆಷ್ಟು ; ಮತ್ತು ಕಾಮಗಾರಿ ಯಾವ ಹಂತದಲ್ಲಿದೆ? 


(ಇ) ಇದ್ದಲ್ಲಿ, ಮಂಡ್ಯ ಜಿಲ್ಲೆ ವ್ಯಾಪ್ತಿಯ ಯಾವ ಯಾವ ತಾಲ್ಲೂಕು 


